_ ದಾಪಾವೆ ಜಾವ. 
STO] ಈ aye 


ಐಿ.ಎ೦.ಕ್ರೀ ಸ್ಮಾರಕ ಪ್ರತಿಷ್ಟಾನದ ವಾರ್ತಾಪತ್ರ 


ka 


ಸಂಪುಟ: ೦೨ ಸಂಚಿಕೆ: ೦೮ ನವೆಂಬರ್‌ ೨೦೧೫ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 02 Issue 08 November 2015 Pages -8 A. Sub. - ಓಂ. 20/- Editor : Sri. B.R. Ravindranath 
ಪ್ರೊ. ಎಂ. ಎಚ್‌. ಕೃಷ್ಣಯ್ಯ 
“ಪ ಸು ಪ 
ಗೌರವಾಧ್ಯಕ್ಷರು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಅಕ್ಟೋಬರ್‌ 2015 ತಿಂಗಳಿನಲ್ಲಿ 
ಪದಾಧಿಕಾರಿಗಳು ನಡೆದ ಕಾರ್ಯಕ್ರಮಗಳು 
ಡಾ| ಪಿ. ವಿ. ನಾರಾಯಣ ಕವಿ ಗೋಷಿ 
ಅಧ್ಯಕ್ಷರು ಅ 
ಪ್ರೊಃ ಜಿ. ಅಬ್ದುಲ್‌ ಬಷೀರ್‌ ದಿನಾಂಕ 18-10-2015 ರಂದು ಶ್ರೀ ರಾಮಚಂದ್ರರಾವ್‌ ಪಟವಾರಿ, ವೀಸೀ., 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ ಶ್ರೀಮತಿ ಪ್ರಭುಶಂಕರ, ಶ್ರೀ ವೆಂಕಟರಂಗಪ್ಪ, ಶ್ರೀ ಚಂದ್ರಶೇಖರ ಶರ್ಮಾ, ಶ್ರೀ ಎಸ್‌. 
ಗೌ| ಕಾರ್ಯದರ್ಶಿಗಳು ಶ್ರೀಕಂಠಯ್ಯ ಹಾಗೂ ಶ್ರಿ ಜಿ.ಪಿ. ರಾಜರತ್ನ೦ ದತ್ತಿಗಳಡಿಯಲ್ಲಿ ಬಿ.ಎಂ.ಶ್ರೀ ಸ್ಮಾರಕ 
ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ ಪ್ರತಿಷ್ಠಾನದ ಸದಸ್ಯರು ತಮ್ಮ ಸ್ವರಚಿತ ಕವನಗಳ ವಾಚನ ಮಾಡುವ ಕವಿ ಗೋಷ್ಠಿಯನ್ನು 
ಕೋಶಾಧಿಕಾರಿ ಏರ್ಪಡಿಸಲಾಗಿತ್ತು. ಈ ಕವಿ ಗೋಷ್ಠಿಯಲ್ಲಿ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ 
ಡಾ. ಪಿ.ವಿ.ನಾರಾಯಣ ಅವರನ್ನೂ ಒಳಗೊಂಡಂತೆ ಹತ್ತು ಸದಸ್ಯರು 28 ಕವನಗಳನ್ನು 
ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ ಓದಿದರು. ಮಂಡಿಸಿದ ಕವನಗಳಲ್ಲಿ ಸಾಮಾಜಿಕ ಕಳಕಳಿ, ಮಾಹಿತಿ, ವಿಡಂಬನೆ, ತಿಳಿ 
ಸಂಯೋಡನಾಧಿಕಾಲಗಳು ಹಾಸ್ಯ, ವಿಶ್ಲೇಷಣೆ ಇವುಗಳು ಮನಮುಟ್ಟುವಂತೆ ಪರಿಣಾಮಕಾರಿಯಾಗಿ ಮೂಡಿಬಂದವು. 


ಪ್ರೊ ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾಗ ಈ ಕವಿ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಫ್ರೊ। ಹೆಚ್‌. ಶೇಷಗಿರಿ ರಾವ್‌ - ಹಸ್ತಪ್ರತಿ ವಿಭಾಗ | ಗೌರವ ಕಾರ್ಯದರ್ಶಿ ಪ್ರೊ.ಅಬ್ದುಲ್‌ ಬಶೀರ್‌ ಅವರು ಕಾರ್ಯಕ್ರಮವನ್ನು ಚೊಕ್ಕವಾಗಿ 
ಪ್ರೊ| ಅನಿಲ್‌ ಕುಮಾರ್‌ - ಅಂತರಿಕ ಲಕ್ಕ ಪರಿಶೋಧನೆ | ನಡೆಸಿಕೊಟ್ಟು ಪ್ರತಿಯೊಂದು ಕವನದಲ್ಲಿನ ವಿಶೇಷತೆಯನ್ನು ಗುರುತು ಮಾಡಿಕೊಂಡು 


ವಿವರಿಸಿ ತಿಳಿಸಿದರು. 
ಚಂದಾ ವಿವರಗಳು 


ವಾರ್ಷಿಕ ಚಂದಾ 
ರೂ. ೨೦/- 


ಐದು ವರ್ಷಗಳ ಚಂದಾ 
ರೂ. ೧೦೦/- 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
೬ kis) ಥಃ 
ಸ್ಥಾಪನೆ : ೦೬-೦೫-೧೯೭೯ 


ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 


ಬೆಂಗಳೂರು - ೧೯ 
ದೂರವಾಣಿ: 
೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


Honganasu November 2015 


Vol. 02 Issue 08 


ಸಂಪಾದಕೀಯ 


ಡಾ. ಎ೦ ಎ೦ ಕಲಬುರ್ಗಿ ಅವರ ಹತ್ಯೆಯ ನಂತರ 
ಹಂತಕರನ್ನು ಪತ್ತೆ ಮಾಡುವಲ್ಲಿ ವಿಳಂಬವಾಗುತ್ತಿದೆ ಹಾಗೂ 
ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿಲ್ಲ 
ಎಂಬ ಕಾರಣವನ್ನು ನೀಡಿ ಈವರೆಗೆ ದೇಶಾದ್ಯಂತ 30ಕ್ಕೂ 
ಹೆಚ್ಚು ಹಿರಿಯ ಹಾಗೂ ಗೌರವಾನ್ವಿತ ಸಾಹಿತಿಗಳು ತಮಗೆ 
ನೀಡಲಾಗಿದ್ದ ಪ್ರಶಸ್ತಿ ಬಹುಮಾನಗಳನ್ನು ಹಿಂತಿರುಗಿಸುತ್ತಿದ್ದಾರೆ. 
ಈ ರೀತಿಯ ವ್ಯಾಪಕ ಚಳುವಳಿಯ ಪರಿಣಾಮವಾಗಿ ಈ ಬಗ್ಗೆ 
ವಿವಾದ ಪ್ರಾರಂಭಗೊಂಡು ಪ್ರಶಸ್ತಿ ಹಿಂದಿರುಗಿಸುವ ಪರ 
ವಿರೋಧ ಹೇಳಿಕೆಗಳು ಎಲ್ಲಾ ಕಡೆಯಿಂದ ಕೇಳಿ ಬರುತ್ತಿವೆ. ಈ 
ವಿಷಯವೇ ಪ್ರಧಾನವಾಗಿ ಮೂಲ ವಿಷಯವಾದ ಹಂತಕರ 
ಪತ್ತೆ ಹಾಗೂ ಹತ್ಯೆಯ ಕಾರಣವನ್ನು ತಿಳಿದುಕೊಳ್ಳುವ ಬಗ್ಗೆ 
ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆಗಳು ಕಂಡು ಬರುತ್ತಿವೆ. ಈ 
ಚಳುವಳಿಯು ಸಕಾರಾತ್ಮಕವಾಗಿ ರೂಪುಗೊಂಡು ವ್ಯಕ್ತಿ 
ಸ್ವಾತಂತ್ರ್ಯವೇ ಮುಖ್ಯವಾಗಿರುವ ನಮ್ಮ ದೇಶದಲ್ಲಿ ಮತ್ತೊಮ್ಮೆ 
ಈ ರೀತಿ ಆಗದಿರುವಂತೆ ನೋಡಿಕೊಳ್ಳುವುದು ಇಡೀ ಸಮಾಜದ 
ಜವಾಬ್ದಾರಿಯಾಗಿರುತ್ತದೆ ಎಂಬುದನ್ನು ಎಲ್ಲರೂ ನೆನಪಿಡಬೇಕು. 


ಪತ್ತೆದಾರಿ ಕೆಲಸ ಪೋಲೀಸ್‌ ಇಲಾಖೆಯದು. ಅವರು 
ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದರೂ ಹಂತಕರನ್ನು ಈವರೆಗೆ 
ಪತ್ತೆ ಮಾಡಲು ಸಾಧ್ಯವಾಗದಕ್ಕೆ ಹಂತಕರ ಚಾಕಚಕ್ಕತೆಯೇ 
ಕಾರಣವಿರಬಹುದು. ಅಲ್ಲದೆ ಈ ಹ೦ತದಲ್ಲಿಪೋಲಿಸರು ಪತ್ತೆದಾರಿಕೆ 
ಪ್ರಗತಿಯನ್ನು ಪ್ರಕಟಸಲು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ 
ತಿಳಿದಿರುವ ವಿಷಯವೇ. ಹೀಗಾಗಿ ಹ೦ತಕರ ಪತ್ತೆಗಾಗಿ ಪೋಲೀಸ್‌ 
ಇಲಾಖೆಯಮೇಲೆ ಈ ರೀತಿಯಲ್ಲಿ ಒತ್ತಡ ಹಾಕಬೇಕೆ? 


ಸಾಹಿತ್ಯ ಕ್ಷೇತ್ರದ ಸಮಸ್ಯೆಗಳನ್ನೂ ಒಳಗೊಂಡು ನಾವು 
ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. 
ಆಗಬೇಕಾದ ಕೆಲಸಗಳು ಸಾಕಷ್ಟಿವೆ. ನಮ್ಮ ಹತಾಷೆಯನ್ನು 
ಸಕಾರಾತ್ಮಕವಾಗಿ ಪ್ರಕಟಪಡಿಸಬಹುದಲ್ಲವೇ? 

ಅಂಚೆ ಇಲಾಖೆಯವರು ಹೊಂಗನಸು ಪತ್ರಿಕೆಗೆ ರಿಯಾಯಿತಿ 
ಪರವಾನಿಗೆ ನೀಡಿರುತ್ತಾರೆ. ಇನ್ನು ಮುಂದೆ ಹೊಂಗನಸು 
ಪತ್ರಿಕೆಯನ್ನು ಪ್ರತಿ ತಿಂಗಳು 30ನೇ ದಿನಾಂಕದಂದು ಅಂಚೆಗೆ 
ಹಾಕಲಾಗುತ್ತದೆ. ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ ನಡೆಸುವ 
ಕಾರ್ಯಕ್ರಮಗಳ ವಿವರಗಳು ತಿಂಗಳ ಮೊದಲ ವಾರದಲ್ಲಿಯೇ 
ತಲುಪಿಬಿಡುತ್ತದೆ. 


ಹೊಂಗನಸು ಪತ್ರಿಕೆಯಲ್ಲಿ ಹೆಚ್ಚಿನ ಪುಟಗಳನ್ನ 
ಸೇರಿಸುವುದಲ್ಲದೆ ವರ್ಣರಂಜಿತವಾಗಿ ಪ್ರಕಟಪಡಿಸುವ ಬಗ್ಗೆ 
ಚಿ೦ತನೆಗಳು ನಡೆಯುತ್ತಿವೆ. ನಿಮ್ಮ ಸಲಹೆ ಸೂಚನೆಗಳಿಗೆ ಸ್ವಾಗತ 


ಚಂದಾಹಣವನ್ನು ಪಾವತಿಸಿಲ್ಲದವರು ಕೂಡಲೇ 


ಪಾವತಿಸಬೇಕೆಂದು ಕೋರುತ್ತೇವೆ. 
ಬಿಆರ್‌ ರವೀಂದ್ರನಾಥ್‌ 


ಸಂಪಾದಕರು 


ವಿಶೇಷ ಸರ್ವಸದಸ್ಯರ ಸಭೆ 

ದಿನಾಂಕ 4-10-2015 ರಂದು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ವಿಶೇಷ ಸರ್ವಸದಸ್ಯರ ಸಭೆಯಲ್ಲಿ ಕೆಲವು 
ಉಪನಿಂತುಮಗಳ ತಿದ್ದುಪಡಿಗಳನು ಚರ್ಚೆ ಮಾಡಿ 
ಅನುಮೋದನೆಗೊಂಡಿತು. ಪ್ರಮುಖ ತಿದ್ದುಪಡಿ ಅಂಶಗಳು ಇಂತಿವೆ: 

1. ಸಾಮಾನ್ಯ ಸದಸ್ಯತ್ವ ರದ್ದುಗೊಂಡಿರುತ್ತದೆ 

2. ಆಜೀವ ಸದಸ್ಯತ್ವ ಶುಲ್ಕದ ಮೊತ್ತ ರೂ. 2000/- 

3. ಆಜೀವ ಸದಸ್ಯತ್ವ 

ಸುಲಭಗೊಳಿಸಲಾಗಿದೆ. 


4. ಕಾರ್ಯಕಾರಿ ಸವಿತಿಗೆ ಚುನಾಯಿತರಾಗಲು ಕನಿಷ್ಠ 

ಎರಡು ವರ್ಷಗಳ ಕಾಲ ಆಜೀವ ಸದಸ್ಯರಾಗಿರಬೇಕು 

ಈ ತಿದ್ದುಪಡಿಗಳನ್ನು ಶೀಘ್ರದಲ್ಲಿಯೇ ಕಾರ್ಯರೂಪಕ್ಕೆ 
ತರಲಾಗುವುದು. 


ಪಡೆಂಉುುವುಿದನಗು | 


ಅಕ್ಕರಗೊಟ್ಟಿ - ನವೆಂಬರ್‌ 
13-11-2015 ಶುಕ್ರವಾರ, ಸಂಜೆ 6-00 ಗಂಟೆ 
“ಕುಮಾರವ್ಯಾಸ ಭಾರತ'ದ ಎರಡು ಪದ್ಯಗಳ ಅರ್ಥಜಿಜ್ಞಾಸೆ 


1"ಬಲ್ಲರಾರದನಶ್ಚಮೇಧದ 
ಮಲ್ಲರನು ಕೃತರಾಜಸೂಯರು 
ಬಲ್ಲರೇ ಕಡೆಬೀಡ ಕೋಟೆಯ ಗುಡಿಯ ಬೊಡ್ಡಿಯರ। 


ಎಲ್ಲಿಯಮರಾವತಿ ನರಾಧಮ 
ರೆಲ್ಲಿ ನಾವೀಶ್ವರನ ಕರುಣದ 
ಭುಲ್ಲವಣೆಯಲಿ ಭಾಗ್ಯವೆಂದನು ನಗುತ ಕಲಿಪಾರ್ಥ ॥ 


(ಕುವ್ಯಾಭಾ ಅರಣ್ಯಪರ್ವ: ಸಂಧಿ 7, ಪದ್ಯ 16) 


2. ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು 
ಯಾದವರು ಕೌರವರೊಳಗೆ ಸಂ 
ವಾದಿಸುವಡನ್ಹಯದ ಮೊದಲೆರಡಿಲ್ಲ ನಿನ್ನಾಣೆ | 
ಇಂದು ಮುರಿದುದು ಸಂಧಿ ನಿನ್ನಯ 
ಕಂದ ಕರ್ಣನ ಬೇಡಿಕೊಳು ನೀ 
ನೆಂದು ನೇಮಿಸಿ ಮರಳಿದನು ಮುರವೈರಿ ಹರುಷದಲಿ ॥ 


(ಕುವ್ಯಾಭಾ, ಉದ್ಯೋಗಪರ್ವ, ಸಂಧಿ 10. ಪದ್ಯ 3) 


ಚರ್ಚೆಗೆ ಚಾಲನೆ: ಶ್ರೀ ಚ೦ದ್ರಶೇಖರ, (ಪಿನ್ಸಿಪಾಲರು, 
ವಿಜಯ ಸಂಜೆ ಪದವಿಪೂರ್ವ ಕಾಲೇಜು, ಜಯನಗರ, 
ಬೆ೦ಗಳೂರು - 560 011) 


Page 2 November 2015 11018811850 


Vol. 02 Issue 08 


ನವೆಂಬರ್‌ 2015ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


13-112015 ಶುಕ್ರವಾರ ಸಂಜೆ 6ಕ್ಕೆ ಅಕ್ಕರಗೊಟ್ಟಿ 


ಕುಮಾರವ್ಯಾಸ ಭಾರತದ ಎರಡು ಪದ್ಯಗಳ ಅರ್ಥಜಿಜ್ಞಾಸೆ 
(ಪದ್ಯಗಳನ್ನು ಎರಡನೇ ಪುಟದಲ್ಲಿ ಕೊಡಲಾಗಿದೆ) 


17-11-2015 ಮಂಗಳವಾರ ಸಂಜೆ 6.ಕ್ಕೆ 
ಕನ್ನಡ ಸಂಸ್ಕೃತಿ ದರ್ಶನ 


ವಿಡಿಯೋ ಚಿತ್ರಗಳ ಪ್ರದರ್ಶನ 


ಜಡ OV 11. 
3 [111711೧1 118841 
ಸಿ4(611,ಗ11ಗ6 (0416 
ಎ ಟಟ PA ೪ 


ಸ ಕ ವಿಷಯ: ಶಾಸನಗಳು 


23-11-2015 ಸೋಮವಾರ ಸಂಜೆ 6.ಕ್ಕೆ 
ವಚನ ವಿಹಾರ 
ಸಂಗೀತಾತ್ಮಕ ವಿಡಿಯೋ ಚಿತ್ರಗಳ ಪ್ರದರ್ಶನ 


28-11-2015 ಶನಿವಾರ ಸಂಜೆ 6ಕ್ಕೆ 


ಸರ್‌.ಸಿ.ವಿ ರಾಮನ್‌ ಸ್ಮಾರಕ ಉಪನ್ಯಾಸ 


ಉಪನ್ಯಾಸಕರು : ಡಾ. ಹಾಲ್ಬೊಡ್ಡೇರಿ ಸುಧೀಂದ್ರ 
ವಿಷಯ : ರಾಮನ್‌ ಬಿತ್ತಿದ ಬೀಜಗಳು- 
ನಿರಂತರ ಫಲ ನೀಡುವ ಹೆಮ್ಮರಗಳಾರ್ದತೆ 


ಪ್ರೊ. ತೀ.ನಂ.ಶ್ರೀ ಸ್ಮಾರಕ ವಿಶೇಷೋಪನ್ಯಾಸ 


11011881850 November 2015 


Vol. 02 Issue 08 


ಕವಿ ಗೋಷ್ಠಿಯ ಕವನಗಳು 


ಕವಿ ಗೋಷ್ಠಿಯಲ್ಲಿ ವಾಚನ ಮಾಡಿದ ಕವನಗಳನ್ನು 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಎಲ್ಲಾ ಸದಸ್ಯರಿಗೂ ತಲುಪಿಸುವ 
ಉದ್ದೇಶದಿಂದ ಹೊಂಗನಸು ಪತ್ರಿಕೆಯಲ್ಲಿ ಸ್ಥಳಾವಕಾಶ ಆದ್ಯತೆ 
ಮೇರೆಗೆ ಪ್ರತಿ ತಿಂಗಳೂ ಆಯ್ದ ಕವನಗಳನ್ನು ಪ್ರಕಟಿಸಲಾಗುವುದು. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗದ ಶ್ರಿ 
ಗುರುಪ್ರಸಾದ್‌ ಅವರು ರಚಿಸಿದ ಹಸ್ತಪ್ರತಿಗಳ ಆತ್ಮಕಥೆ ಕವನವನ್ನು 


ಈ ಕೆಳಗೆ ನೀಡಲಾಗಿದೆ: 
ಹಸ್ತಪ್ರತಿಗಳ ಆತ್ಮಕಥೆ 
ಇ [J 


ಹಸ್ತಪ್ರತಿಗಳು, ಹಸ್ತಪ್ರತಿಗಳು, 

ಯಾವುದು ಯಾವುದೆಲ್ಲವು ಹಸ್ತಪ್ರತಿಗಳು. 
ಭಾಷೆಯಲ್ಲಿ ಹಿಡಿತ ಸಾಧಿಸಲು, 

ಮೌಖಿಕ ಪರಂಪರೆಯನ್ನು ಬರವಣಿಗೆ ರೂಪದಲು ತರಲು 
ಮಾನವನಿಂದ ಅವತರಿಸಿದ ನಾವು 

ತಾಳೆಗರಿಗಳು, ಕೋರಿ ಕಾಗದಗಳು, ಭೂರ್ಜಪತ್ರಗಳು, 
ಅರಿವೆಗಳು, 

ನಾವು ಪ್ರಾಚೀನ ಕಾಲದ ಗಂಥಗಳು. 

ಕಾಲಗರ್ಭದಲಿ ಮರೆಯಾಗುವ, ನಾಶವಾಗುವ 
ಅಲ್ದಾಯುಷಿಗಳು. 

ಲ್ಕಾಟೀನಿನ ಖanಟ-ಕ್ಕೆ, Scriptum-uರವಣಿಗೆ 
ಇವುಗಳ ಸಂಯುಕ್ತ ರೂಪ Manuscript - 
ಹಸ್ತಪ್ರತಿ,ಕೈಬರವಣಿಗೆ. 


ನಮ್ಮ ವಾಸಸ್ಥಾನಗಳು 
ವೇದ ಪಾಠಶಾಲೆಗಳು, 
ಮಠಮಾನ್ಯಗಳು, 
ಅರಮನೆ, ಗುರು ಮನೆಗಳು 


ಬಿಎಂಶ್ರೀ ಕಲಾ ಭವನ 


150 ಜನರಿಗೆ ಸ್ಥಳಾವಕಾಶ ಧ್ವನ, ಬೆಳಕು, ಪ್ರೊಜೆಕ್ಟರ್‌ 
ಸೌಲಭ್ಯಗಳು ಇರುವ ಬಿಎಂಶ್ರೀ ಕಲಾ ಭವನ ಸಾಹಿತ್ಯ — 
ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಲಭ್ಯವಿದೆ.ಉಪನ್ಯಾಸ, 


ವಿಚಾರಗೋಷ್ಠಿ, ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಸಭೆ. 


ಸಂವಾದ, ಸಂಗೀತ, ನೃತ್ಯ, ಮುಂತಾದ ವೈವಿಧ್ಯಮಯ 
ಕಾರ್ಯಕ್ರಮಗಳಿಗೆ ಸಾಹಿತ್ಯಾಸಕ್ತರು, ಸಂಘ ಸಂಸ್ಥೆಗಳು 
ಪಡೆಯಬಹುದು. ವಿವರಗಳಿಗೆ ಪ್ರತಿಷ್ಠಾನದ ಕಚೇರಿಯನ್ನು 


ಸಂಪರ್ಕಿಸಿ. 


ವಿಶ್ವವಿದ್ಯಾನಿಲಯಗಳು, ಸಂಗ್ರಹಾಲಯಗಳು, 
ಖಾಸಗಿ ಒಡೆತನದ ಸ್ವತ್ತುಗಳು, 
ಸ್ಮಾರಕಗಳಂತೆ ಶಾಶ್ಚತವಾಗಲಾರೆವು. 


ನಮ್ಮ ಸೃಷ್ಠಿಕರ್ತರು ಯಾರು? 

ಓಲೆಕಾರರ ಕುಟುಂಬವರ್ಗ, ಲಿಪಿಕಾರರ/ಪ್ರತಿಕಾರರ 
ಸಮೂಹ, 

ವೃತ್ತಿ ಲಿಪಿಕಾರರು, ನಿಯೋಜಿತ ಲಿಪಿಕಾರರು, 
ಹವ್ಯಾಸಿ ಲಿಪಿಕಾರರು, ವಿದ್ಯಾರ್ಥಿಗಳು 

ಹೀಗೆ ಕೃತಿ ಪ್ರಸರಣ, ಸ೦ರಕ್ಷಣ ಕಾರ್ಯ ನಿರತರು. 


ರಕ್ಷಾಕವಚ ಅಟ್ಟೆಗಳ ಮಧ್ಯೆ 

ಬಂಧಿಯಾಗಿ ಕೂತ ನಮ್ಮಗಳ ಮಧ್ಯೆ 

ನುಸಿ, ಬೆಳ್ಳಿಮೀನು, ಕ್ರಿಮಿ,ಕೀಟಗಳೊಡನೆ 
ಹೋರಾಡಿಯೂ ಸುಸ್ಥಿತಿಯ ಕಾಪಾಡಿಕೊಂಡು 
ಕೆಲವೊಮ್ಮೆ ತ್ರುಟಿತವಾಗಿ ಬದುಕುವೆವು 
ಅಸ್ತವ್ಯಸ್ತವಾಗಿ, ಸಡಿಲವಾಗಿ, 

ಕಟ್ಟದ ಫಲವಾಗಿ ನಾವು ತುಂಡಾಗುವೆವು. 
ಬೆಳಕು, ಕ್ರೀಮಿಗಳು,ನುಸುಳದಂತೆ 
ಕೆಂಪು,ನೀಲಿ,ಹಳದಿ ಬಟ್ಟೆಗಳಲ್ಲಿ ನಾವು 
ಅಲಂಕಾರಿಕವಾಗಿ ಬಂಧಿಗಳು. 


ಭಾಷೆಗಳು, ಲಿಪಿಗಳು ಒಂದೇ ಎರಡೇ, 
ಪ್ರಾಕೃತ,ಸಂಸ್ಕೃತ, ಕನ್ನಡ,ತೆಲುಗು, ಮಣಿಪ್ರವಾಳ 
ಲಿಪಿ ವೈವಿಧ್ಯ- ನಂದಿನಾಗರಿ,ದೇವನಾಗರಿ, 
ಕನ್ನಡ, ತೆಲಗು,ತಮಿಳು, ಗ೦ಥ, ತಿಗಳಾರಿ 


ವಿಷಯಗಳೋ - ವೇದ, ವೈದ್ಯಕೀಯ, ಆರ್ಯುವೇದ, 
ಶಾಸ್ತ್ರಜ್ಯೋತಿಷ, ವೇದಾಂಗ, ಆಗಮಸಾರ, ಸಿದ್ಧಾಂತ, 
ವ್ಯಾಕರಣ, ಅಮರಕೋಶ, ಮಾಘಕಾವ್ಯ, ನಳಚರಿತ್ರೆ, 
ನೈಷಧಚರಿತಂ, 

ಸಂಗಬಸವಣ್ಣನ ಜೋಜೋ ಪದಗಳು, ಯಕ್ಷಗಾನ, 
ಚವ್ಹೀಸ ತೀರ್ಥಂಕರರ ಸೋಬಾನೆಪದಗಳು. 


ಕಷ್ಟೇನ ಲಿಖಿತಂ ಮಯಾ 

ಯತ್ನೇನ ಪರಿಪಾಲಯೇತ್‌, 

ತೈಲಾದಕ್ಷೇಜ್ಜಲಾದಕ್ಷೇತ್‌ ರಕ್ಷೇಚ್ಛಿಲಬಂಧಾನತ್‌ 

ಎಂಬ ಲಿಪಿಕಾರನ ಮನವಿಗೊಗೊಟ್ಟು. 

ಸಂಗ್ರಹಿಸಿ ತನ್ನಿ ನಮ್ಮ ನಾಡಲ್ಲಿರುವ 

ಹಸ್ತಪತ್ರಿಗಳನ್ನು ಬಿ ಎಂ.ಶ್ರೀ ಪ್ರತಿಷ್ಠಾನಕ್ಕೆ, 

ನಾವು ಸಂರಕ್ಷಿಸುವ, ದಾಖಲೀಕರಿಸುವ, ಸಂಶೋಧಕರಿಗೂ 
ಹಾಗೂ ಮುಂದಿನ ಪೀಳಿಗೆಗೆ ನೀಡುವ. 


November 2015 Honganasu 


Vol. 02 Issue 08 


ಅಕ್ಕರ ಗೊಟ್ಟಿ' (ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ) 


ಅಕ್ಕರಗೊಟ್ಟ ಕಾರ್ಯಕ್ರಮ-3 (09-10-2015ಶುಕ್ರವಾರ) 


-ಡಾ.ಆರ್‌. ಲಕ್ಷಿ ಬಿನಾರಾಯಣ 


ಸಂಜೆ 5:30 ರಿಂದ 7:30 ಶಾ. ಬಾಲೂರಾವ್‌ ಮಾತಿನ ಮಂಟಪ 
ವಿಷಯ: ಪಂಪಭಾರತದ ಒಂದುಪದ್ಯದ ಪಾಠ ಮತ್ತು ಅರ್ಥಜಿಜ್ಞಾಸೆ 


'ನುಡಿವುದಂ ಪತಿಭಕ್ತಿಯ ಪೆ೦ಪಿ೦ ನೀಂ ನುಡಿದಯ್‌ ಪೆಜತಂದದಿ೦ 


ನುಡಿದೆಯಲ್ಲೆ ಮದಾಯಮಮೋಘಂ ಸೂಲ್ಸ್‌ಡೆಯಲ್ಲೆನಗಕ್ಕುಮಿ 
ನ್ನೆಡೆಯೊಳೆಂದೆಮದೆಂದುದದೇಂ ತಪ್ಪಾದುದೆ ನಮ್ಮೊವಜರ್‌ ಜಸಂ 
ಬಡೆದ ಭಾರ್ಗವರಪುದಜಿಂದಂ ನಂಟರುಮಂಗಮಹೀಪತಿ (12-56) 

ಪಂಪಭಾರತದ ಈ ಪದ್ಯದ ಸಂದರ್ಭ ಹೀಗಿದೆ. 

ಕೌರವಸೈನ್ಯದ ಸೇನಾಧಿಪತ್ಕದ ಜವಾಬ್ದಾರಿಹೊತ್ತಿರುವ ಪ್ರಕೃತ 
ಸಂದರ್ಭದಲ್ಲಿ ಕರ್ಣನು ತಾನು ಹಿಂದೆ ಭೀಷ್ಮರಿಗೆ ಸೇನಾಧಿಪತಿ 
ಪಟ್ಟ ಕಟ್ಟಿದ ಸಂದರ್ಭದಲ್ಲಿ (ಪಂಪಭಾರತದ ಹತ್ತನೇ ಆಶ್ವಾಸದ 
16ನೇ ಪದ್ಯದಿಂದ ಪ್ರಾರಂಭಿಸಿ 25ನೇ ಪದ್ಯದವರೆಗೆ) ಅವರನ್ನು 
ತುಚ್ಛೇಕರಿಸಿ ಮಾತನಾಡಿದ್ದಕ್ಕೆ ಕ್ಷಮೆಬೇಡಿ ಅವರ ಆಶೀರ್ವಾದ 
ಪಡೆಯಲು ಬಂದಿರುವುದಾಗಿ ಹೇಳಿದಾಗ ಅವನನ್ನು 
ಸಮಾಧಾನಪಡಿಸುತ್ತ ಭೀಷ್ಮರು ಹೇಳಿದ ಮಾತಾಗಿ ಮೇಲಿನ 
ಪದ್ಯ ಬಂದಿದೆ. ಈ ಪದ್ಯವನ್ನು ಅರ್ಥೈಸುವಲ್ಲಿ ಸಮಸ್ಯೆ ಇದೆ 
ಎಂದು ಹೇಳುತ್ತ ಪ್ರೊಡಿ .ಎಲ್‌.ಎನ್‌ ಅವರು ತಮ್ಮ 
ಪಂಪಭಾರತದೀಪಿಕೆಯಲ್ಲಿ 0“ಹೇಳುವುದನ್ನು ನೀನು ಸ್ವಾಮಿಭಕ್ತಿಯ 
ಹಿರಠರಿಮಯಿಂ೦ಂದ. ಹೇಳಿದೆ. ಬೇರೆ ರೀತಿಯಿಂದ 
ಮಾತಾಡಲಿಲ್ಲವಲ್ಲವೆ?ನನ್ನ ಸಾಮರ್ಥ್ಯವು ವೃರ್ಥವಲ್ಲದ್ದು(ಹೀಗೆಂದು 
ಭೀಷ್ಮ ತನ್ನನ್ನು ತಾನೆ ಹೊಗಳಿಕೊಳ್ಳುವನೆ? ಆದ್ದರಿಂದ ನನ್ನ 
ಲಾಭವು , ನನ್ನ ದರ್ಶನ ಲಾಭವು ವೃರ್ಥವಲ್ಲದ್ದು ಎಂದಾಗಬಹುದು. 
“ಆಯ' ಎಂಬ ಶಬ್ದಕ್ಕೆ ಸಾಮರ್ಥ್ಯ ಎ೦ಬ ಅರ್ಥ ಕಾಣುವುದಿಲ್ಲ. 
ಸರದಿಯನ್ನು ಪಡೆಯುವುದಕ್ಕೆ ನನಗೆ ಆಗುತ್ತದೆ. ಇನ್ನು ನಡುವೆ, 
ಎಂದು ಹೇಳಿದೆನು. ಹೇಳಿದ ಆ ಮಾತು ಅದೇನು ತಪ್ಪಾದುದೆ? 
ನಮ್ಮಿಬ್ಬರ ಗುರುಗಳು ಕೀರ್ತಿವಂತರಾದ ಪರಶುರಾಮರು ಆದ 
ಕಾರಣದಿಂದ ಕರ್ಣನೇ ನಾವು ನಂಟರಾಗಿದ್ದೇವೆ.”ಎಂದು ಇದರ 
ತಾತ್ಪರ್ಯ ಎಂದಿದ್ದಾರೆ. 

ಇಲ್ಲಿ ಸಮಸ್ಯೆ ಇರುವುದೆಲ್ಲಾ ಎರಡನೇ ಸಾಲಿನಲ್ಲಿ ಬರುವ 
“ಮದಾಂತುವುಮೋಘ೦ಂ ಸೂಟ ಡೆಂಯುಲೈನಗಕ್ಕು 
ಮಿನ್ನೆಡೆಯೊಳೆಂದೆಮದೆಂದು' ಭಾಗದಲ್ಲಿ. ಡಾ. ಎಲ್‌. 
ಬಸವರಾಜು ಅವರು ಈ ಪದ್ಯವನ್ನು ಅರ್ಥೈಸುತ್ತ 4 ಭೀಷ್ಮರು 
ಇಚ್ಚಾಮರಣಿಗಳು -ಬೇಕಾದಷ್ಟು ಆಯುಷ್ಟಿದೆ. ತಡೆದು 
ಯುದ್ದಮಾಡಬಹುದಾಗಿತ್ತು. ಕರ್ಣನಿಗಾದರೋ ಅಂಥ ಆಯುಷ್ಪಿಲ್ಲ. 
ಆದ್ದರಿಂದಲೂ ಕರ್ಣ ಭೀಷ್ಮರಿಗಿ೦ತ ಮೊದಲು ವೀರ ಪಟ್ಟವನ್ನು 
ಕಟ್ಟಿಸಿಕೊಳ್ಳಲು ಅವಸರಪಟ್ಟದ್ದರಲ್ಲಿ ತಪ್ಪೇನೂ ಇಲ್ಲ -ಎಂಬಂಥ 
ಮಾತುಗಳನ್ನು ಭೀಷ್ಮಾಚಾರ್ಯರು ಈ ಪದ್ಯ ಪರಿಮಿತಿಯಲ್ಲಿ 
ಹೇಳುತ್ತಾರೆ- ಕ್ಷಮೆಕೇಳಲು ಬ೦ದ ಕರ್ಣನಿಗೆ. ಹಿ೦ದೆ 10-23ರಲ್ಲಿ 
“ಸೂಟ್ಚಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್‌' ಎಂದು ತಾವೇ 


Honganasu 


November 2015 


ಅವಸರಪಟ್ಟು ಕರ್ಣನಿಗೆ 
ಹೇಳಿದ್ದರು.ಅದನ್ನು ಇಲ್ಲಿ 
ಭೀಷ್ಮರು ಮನಗಂಡು 
ಮಿದುವಾದಂತೆ ಪಂಪ 
ಚಿತ್ರಿಸಿದ್ದಾನೆ” ಎಂದು 
ಹೇಳಿದ್ದಾರೆ(ಪಂ. ಭಾ.ಪು.458ರ 
ಅಡಿಟಿಪ್ಪಣಿ) ವಾಸ್ತವವಾಗಿ ಈ 
ಇಬ್ಬರ ಅರ್ಥೈಸುವಿಕೆಯೂ 
ಸರಿಯಾಗಿಲ್ಲ. 

ಕರ್ಣನು ತಾನು 
ಹಿಂದೆ ಆಡಿದ ಮಾತುಗಳು 
ತಪ್ಪು ಎಂದು ಹೇಳಿದಾಗ 
ಭೀಷ್ಮರು ಅವನನ್ನು ಸಮಾಧಾನಪಡಿಸುತ್ತ ನೀನು ಆಡಿದ ಯಾವ 
ಮಾತುಗಳೂ ತಪ್ಪಲ್ಲ. ಅವೆಲ್ಲ ಸ್ವಾಮಿಯಾದ ದುರ್ಯೋಧನನ 
ಮೇಲಿನ ಭಕ್ತಿಯಿಂದ ಹೇಳಿದ್ದು. ನೀನು ಹೇಳಿದ್ದು ತಾನೆ ಏನು 
ಎನ್ನುತ್ತ ಅವನು ಹೇಳಿದ ಮಾತುಗಳನ್ನು ಭೀಷ್ಮರು ಈಗ ತಮ್ಮ 
ಬಾಯಿಂದ ಹೇಳುತ್ತಿದ್ದಾರೆ . ಹಾಗಾಗಿ ಆವರಣ ಚಿಹ್ನೆಯಲ್ಲಿ 
ಇರುವುದೆಲ್ಲಾ ಕರ್ಣನು ಹೇಳಿದ ಮಾತುಗಳು(-ನನ್ನ ಪರಾಕ್ರಮ 
ವ್ಯರ್ಥವಲ್ಲದ್ದು; ಅಂದರೆ ಸಾರ್ಥಕವಾದ್ದು, ಈಗ ಸೇನಾಧಿಪತಿಯ 
ಪಟ್ಟ ಪಡೆದುಕೊಳ್ಳುವುದು ಈಸ೦ದರ್ಭದಲ್ಲಿ ನನಗೆ ಆಗಬೇಕು). 
ಆದ್ದರಿಂದ “ಯೊಳೆಂದೆಮದೆಂ” ಎಂಬ ಅಕ್ಷರ ಸಮೂಹ 
ಮಧ್ಯಮಪುರುಷ ವಾಚಿಯಾಗಿ “ಯೊಳೆಂದಯದೆಂ? 
(ಯೊಳೆಂದಯ್‌--ಅದೆಂ) ಎಂದಾಗಬೇಕು. ಕಾರಣ ಹಿಂದೆ ತನ್ನ 
ಪರಾಕ್ರಮದ ಬಗ್ಗೆ ಹೇಳುತ್ತ ಸೇನಾಧಿಪತಿ ಪಟ್ಟದ ಸರದಿ(ಸೂಟ್‌) 
ತನಗಾಗಬೇಕೆಂದು (“ಪಗೆವರ ನಿಟ್ಟೆಲ್ವಂ ಮುರಿವೊಡೆನಗೆ 
ಪಟ್ಟಂಗಟ್ಟಾ”) ತನ್ನ ಹಕ್ಕನ್ನು ಪ್ರತಿಪಾದಿಸಿದ್ದವನು ಕರ್ಣನೇ. 
ಆದ್ದರಿ೦ದ ಭೀಷ್ಮರು ನೀನು ಹೀಗೆ ಹೇಳಿದ್ದೆ ಎಂಬ ಅರ್ಥದಲ್ಲಿ 
“ಮದಾಯಮಮೋಘಫಂ ಸೂಖ್ಡ್‌ಡೆಯಲೈನಗಕ್ಕುಮಿನ್ನೆಡೆಯಳ್‌”-- 
ಎಂದಯ್‌+೬ಅದು* ಎಂದುದು. ಅದೇಂ ತಪ್ಪಾದುದೆ ಎಂದು 
ಪದವಿಭಾಗಮಾಡಿದಾಗ ಮಾತ್ರ ಪಂಪನ ಪದ್ಯದ ಆಶಯ 
ಸರಿಯಾಗಿ ಹೊರಪಡುತ್ತದೆ. 

ಈ ಚರ್ಚೆಯು ತುಂಬ ಉಪಯುಕ್ತವಾಗಿ ಚಿಂತನೆಗಳ 
ಕಡೆತದಿಂದ ಹೊಸ ಆಲೋಚನೆಗಳಿಗೆ ಎಡೆಗೊಟ್ಟಿತು. ಚರ್ಚೆಯಲ್ಲಿ 
ಡಾ. ನಳಿನಿ ವೆಂಕಟೇಶ್‌, ಡಾ.ಜಯಮ್ಮ ಕರಿಯಣ್ಣ, ಡಾ.ಪಿ.ವಿ. 
ನಾರಾಯಣ, ಪ್ರೊ.ಅಬ್ಬುಲ್‌ ಬಶೀರ್‌, ಶ್ರೀ ಗುರುಪ್ರಸಾದ್‌, ಶ್ರೀ 
ವೆಂಕಟರಮಣಯ್ಯ, ರವೀಂದ್ರನಾಥ್‌ ಮುಂತಾದವರು 
ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. 


Vol. 02 Issue 08 


ವಚನ ವಿಹಾರ 
ಸಂಗೀತಾತ್ಮಕ ಚಿತ್ರಗಳ ಪ್ರದರ್ಶನ 
ಸೋಮವಾರ 29-10-2015 ರಂದು ಸಂಜೆ ಆರು ಗಂಟೆಗೆ 


ವಚನ ವಿಹಾರ - ವಚನಗಳ ಗಾಯನ ಮತ್ತು ವ್ಯಾಖ್ಯಾನಗಳನ್ನು 


ಒಳಗೊಂಡಿರುವ ವಿಡಿಯೋ ಚಿತ್ರಗಳ ಪ್ರದರ್ಶನ 
ನಡೆಯಿತು.ಸುಮಾರು ಒಂದು ಗಂಟೆಯ ಈ ಸಂಗೀತಮಯ 
ಕಾರ್ಯಕ್ರಮದಲ್ಲಿ ವಚನ ಚಳುವಳಿ, ಬಸವಣ್ಣ ಅವರ ಪಾತ್ರದ 


ಬಗ್ಗೆ ಬಹಳ ರಸವತ್ತಾಗಿ ವಿವರಿಸಲಾಗಿದ್ದು ಜೊತೆಗೆ ವಚನಗಳನ್ನು 


ಪ್ರಸಿದ್ಧ ಗಾಯಕರು ಇಂಪಾಗಿ ಹಾಡಿರುವ ಭಾಗಗಳೂ ಇದ್ದು 


ಅಧಿಕ" ಸಂಖ್ಯೆಯಲ್ಲಿ ಹಾಜರಿದ್ದ ಸಭಿಕರಿಗೆ ಹೊಸ ಅನುಭವವನ್ನು 


ತಂದುಕೊಟ್ಟಿತು. 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ನಡೆದ ಪ್ರಮುಖ 
ಕಾರ್ಯಕ್ರಮಗಳು ಈಗ ಯೂ ಟ್ಯೂಬ್‌ ನಲ್ಲಿ ಲಭ್ಯ 


ಸದಸ್ಯರು ಹಾಗೂ ವಿಶ್ವದಾದ್ಯಂತ ಇರುವ ಪ್ರತಿಷ್ಠಾನದ 


ಅಭಿಮಾನಿಗಳ ಅನುಕೂಲಕ್ಕಾಗಿ” ಬಿ. ೫ ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ 


ನಡೆದ ಪ್ರಮುಖ ಕಾರ್ಯಕ್ರಮಗಳ ಧ್ವನಿ ಮುದಿತ ಉಪನ್ಯಾಸಗಳು 


ಹಾಗೂ ವಿಡಿಯೋಗಳನ್ನು ಜನಪ್ರಿಯ ಯೂ ಟ್ಯೂಬ್‌ ನಲ್ಲಿ 


ಅಳವಡಿಸಲಾಗಿದೆ. ಇವುಗಳನ್ನು ತಲುಪಲು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ಜಾಲತಾಣ ತಿತಿತಿ.ಛಟುಡಿ.೨ಡಿರಿ ಗೆ ಭೇಟಿ ನೀಡಿ. 


ಶಾಶ್ಚತ ನಿಧಿ 


ಸಾಹಿತ್ಯಾಸ ಸಲ್ಲಿ ಒಂದು ಬಿನ್ನಹ 


ಪ್ರತಿಷ್ಠಾನದ ಮುಂದ ಹಸ್ತಪ್ರತಿಗಳ ರಕ್ಷಣೆ, ಡಿಜಿಟೀಕರಣ 
ಮತ್ತು ಅಧ್ಯಯನ, ಮಾಧ್ಯಮ ಕನ್ನಡ ಬರವಣಿಗೆಯ ಬಗೆಗಿನ 


ಸ್ನಾತಕೋತ್ತರ ಡಿಪ್ಲೊಮ ತರಗತಿಗಳನ್ನು ನಡೆಸುವುದು, ನಮ್ಮ 


ಹಿರಿಯ ಸಂಶೋಧಕರ ಬಗ್ಗೆ ಸಾಕ್ಷ ಚಿತ್ರಗಳನ್ನು ತಯಾರಿಸುವ 
ಯೋಜನೆ, ಮೌಲಿಕ ಪು ಪುಸ್ತಕಗಳ ಪಕಟಣೆ. ಹಳಗನ್ನಡದ ವಿಶೇಷ 
ಅಧ್ಯಯನಕ್ಕಾಗಿ ವಿಶೇಷ "ಕಾರ್ಯಕ್ರಮಗಳನ್ನು ರೂಪಿಸುವುದು 
ಇಂತಹ ಹಲವಾರು ಯೋಜನೆಗಳು ಮುಂದಿವೆ: ಇವಕ್ಕೆಲ್ಲ ಹಣದ 
ಆವಶ್ಯಕತೆ ಇದೆ. 


ಈ ದಿಸೆಯಲ್ಲಿ ಪ್ರತಿಷ್ಠಾನವು ಒಂದು ಶಾಶ್ವತ ನಿಧಿಯನ್ನು 
ಸ್ಥಾಪಿಸುವ ಆಲೋಚನೆಯಲ್ಲಿದೆ.ಈ ನಿಧಿಯ ಮಲಿನ ಬಡ್ಡಿ 
ಹಣದಿಂದ ನಮ್ಮ 


ಉದ್ದೇಶ ಸಾಕಾರಗೊಳ್ಳಲು ತಮ್ಮಂತಹ ಉದಾರಿಗಳ ನೆರವು ಅಗತ್ಯ 


ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ತಾವು 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಧನಸಹಾಯ 


ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. ತಮ್ಮಂತಹವರು ನಮ್ಮ 


ಮುಂದಿನ ೦ಶೋಜನೆಗಳನ್ನು 
ಕಾರ್ಯಗತಗೊಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ 


ಸದಸ್ಯರಲ್ಲಿ ಮನವಿ 


ಅಂಚೆ ಇಲಾಖೆಯವರು ಹೊಂಗನಸು ಪತ್ರಿಕೆಗೆ ರಿಯಾಯಿತಿ 
ಪರವಾನಿಗೆ ನೀಡಿರುತ್ತಾರೆ.ಇನ್ನು ಮುಂದೆ ಹೊಂಗನಸು 
ಪತ್ರಿಕೆಯನ್ನು ಪ್ರತಿ ತಿಂಗಳು 30ನೇ ದಿನಾಂಕದಂದು ಅಂಚೆಗೆ 
ಹಾಕಲಾಗುತ್ತದೆ.ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ ನಡೆಸುವ 
ಕಾರ್ಯಕ್ರಮಗಳ ವಿವರಗಳು ತಿಂಗಳ ಮೊದಲ ವಾರದಲ್ಲಿಯೇ 
ತಲುಪಿಬಿಡುತ್ತದೆ.ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನ ನಡೆಸುವ 
ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ತಿಂಗಳ 
ಪ್ರಾರಂಭದಲ್ಲಿಯೇ ಈ ದಿನಾಂಕಗಳನ್ನು ಗುರುತು ಮಾಡಿಕೊಂಡು 
ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕೋರುತ್ತೇವೆ. 
ದತ್ತಿದಾನಿಗಳ ಆಶಯದಂತೆ, ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಧ್ಯೇಯಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ನಡೆಸಲು 
ಬಹಳಷ್ಟು ಸಿದ್ಧತೆಗಳು ಬೇಕಾಗುತ್ತವೆ. ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು 
ಶ್ರಮವಹಿಸಿ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲಾ ಸದಸ್ಯರಿಗೂ 
ಅನುಕೂಲಕರವಾಗಿರುವಂತೆ ಲಘು ಉಪಾಹಾರವನ್ನೂ 
ಒಳಗೊ೦ಡ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದೇವೆ. ನೀವು 
ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿಥಿ ಉಪನ್ಯಾಸಕರು ಹಾಗೂ 
ಗಣ್ಯರು ಮಂಡಿಸುವ ವಿದ್ವತ್‌ ಭರಿತ ಅನುಭವೀ ವಿಚಾರಗಳನ್ನು 
ತಿಳಿದುಕೊಳ್ಳಿ ಹಾಗೂ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲು 
ಕಾರಣರಾದ ಎಲ್ಲರಿಗೂ ಪ್ರೋತ್ಸಾಹಿಸಿ ಎ೦ದು ಕೋರುತ್ತೇವೆ. 


ಚಟುವಟಿಕೆಗಳಿಗೆ ಬೆ೦ಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ 
ಮತ್ತಷ್ಟು ಶ್ರೀಮ೦ತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 
ತಾವು ದತ್ತಿನಿಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ವತ ನಿಧಿಗೆ 
ಉದಾರವಾಗಿ ಧನಸಹಾಯ ಮಾಡುವುದರ ಮೂಲಕ, ಪ್ರತಿಷ್ಠಾನದ 
ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, ಪ್ರತಿಷ್ಠಾನದ ಪ್ರಕಟಣೆಗಳ 
ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ ಮೂಲಕ ಹಲವು 
ವಿಧಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಬಹುದಾಗಿರುತ್ತದೆ. 


ಪ್ರತಿಷ್ಠಾನಕ್ಕೆ ನೀಡುವ ನಿಧಿಯ ಮೊಬಲಗಿನ ಮೇಲೆ ಭಾರತ 
ಸರ್ಕಾರದ ಆದಾಯ ತೆರಿಗೆ ಕಾನೂನಿನ "80 ಜಿ' ಅನ್ವಯ 
ತೆರಿಗೆ ವಿನಾಯಿತಿ ದೊರೆಯುತ್ತದೆ. 


ತಾವು ತಮ್ಮ ಕಾಣಿಕೆಗಳನ್ನು ಚೆಕ್‌/ಡಿಡಿ ಮೂಲಕ 
ಪ್ರತಿಷ್ಠಾನದ ಹೆಸರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 


೦ 


ಶಾಶ್ಚತ ನಿಧಿಗೆ 2015 ರ ಸೆಪ್ಟೆಂಬರ್‌ ಹಾಗೂ ಅಕ್ಟೋಬರ್‌ 
ತಿಂಗಳುಗಳಲ್ಲಿ ಕಾಣಿಕೆ ನೀಡಿರುವವರ ಪಟ್ಟಿ: 


ಪ್ರೊ.ಎಲ್‌.ಎಸ್‌. ಶೇಷಗಿರಿರಾವ್‌, ಶ್ರೀ ಎ.ಎನ್‌. ಪ್ರಕಾಶ್‌, 
ಡಾ.ಟಿ.ಕೆ. ನಂಜುಂಡಪ್ಪ ಶ್ರೀಮತಿ ಲಲಿತಾ, ಡಾ. ಪಿ.ವಿ.ನಾರಾಯಣ, 
ಡಾ.ಕೆ ಶಿವಶಂಕರ್‌ ಹಾಗೂ ಶ್ರೀಮತಿ ಪದ್ಮಾ ಆರ್‌.ಶರ್ಮಾ. 
ಇಲ್ಲಿಯವರೆಗೆ ಸಂಗ್ರಹಿಸಲಾದ ಮೊತ್ತ ರೂ. 15.50 ಲಕ್ಷ 


November 2015 Honganasu 


Vol. 02 Issue 08 


ಪದಚರಿತೆ 
ಒಂದಷ್ಟು ಪದಗಳ ಮೂಲಚೂಲಗಳ ಹುಡುಕಾಟ 


ಅಧಿಕಾರ: ಇದೊಂದು ಸಂಸ್ಕೃತ ಶಬ್ದ. ಇದಕ್ಕೆ 
ಮೇಲ್ವಿಚಾರಣೆ, ಕಾರ್ಯ, ಆಧಿಪತ್ಯ, ಒಡೆತನ ಮುಂತಾದ ಅನೇಕ 
ಅರ್ಥಗಳಿವೆ. “ವೇದಾಧ್ಯಯನದ ಅಧಿಕಾರ” ಎಂಬಂತಹ ಕಡೆಗಳಲ್ಲಿ 
ಈ ಶಬ್ದಕ್ಕೆ ಅರ್ಹತೆ, ಯೋಗ್ಯತೆ ಎ೦ಬ ಅರ್ಥಗಳು ಬರುತ್ತವೆ. 
ಗ್ರಂಥದ ಅಧ್ಯಾಯವನ್ನೂ ಇದೇ ಶಬ್ದದಿಂದ ಸೂಚಿಸುತ್ತಿದ್ದರು 
(“ಆಪ್ತಸ್ವರೂಪನಿರೂಪಣ೦ ಪ್ರಥಮಾಧಿಕರಂ” - ಬ್ರಹ್ಮಶಿವನ 
"ಸಮಯವಪರೀಕ್ಷೆ'). ವ್ಯಾಕರಣ ಸೂತ್ರಕ್ಕೂ ಅಧಿಕಾರ ಎಂಬ 
ಹೆಸರಿದೆ.ಒಂದು ವಿಷಯದ ಬಗೆಗಿನ ನೈಪುಣ್ಯವನ್ನೂ "ಅಧಿಕಾರ' 
ಎನ್ನುತ್ತಿದ್ದರು. 
ಇಂಗ್ಲಿಷ್‌ನ “ಪವರ್‌' ಎಂಬುದಕ್ಕೆ ಸಂವಾದಿಯಾಗಿ 
ಅಧಿಕಾರ ಬಳಕೆಯಲ್ಲಿದೆ.ಹಿಂದೆ ರಾಜನಿಗಿರಬೇಕಾಗಿದ್ದುದು ಇತರ 
ವಸ್ತುಗಳ ಜೊತೆಗೆ ಅಧಿಕಾರವು ನೃಪಲಕ್ಷಣವೆಂದು 
"ಅಮರಕೋಶ'ದಲ್ಲಿ ಹೇಳಿದೆ.ಇದೇ ರಾಜ್ಯಾಧಿಕಾರ.ರಾಜನು ತನ್ನ 
ಅಧಿಕಾರವನ್ನು ಈಗಿನ ಸರ್ಕಾರದಂತೆಯೇ ಅಧಿಕಾರಿಗಳ ಮೂಲಕ 
ಚಲಾಯಿಸುತ್ತಿದ್ದ. “ಅಧಿಕಾರಿಗಳನೆ ಸೈರಿಸೆವು ಅಧಿಕಾರಿಗಳಾಗಿ 
ಬಾಟ್‌? ಎಂದು “ಗದಾಯುದ್ಧ'ದಲ್ಲಿ ಸಹಜಾರ್ಥದ ಜೊತೆ 
“ಅಧಿಕ--ಅರಿ' ಎಂಬರ್ಥ ಸೇರಿಸಿ ಶ್ಲೇಷೆ ಮಾಡಲಾಗಿದೆ.ಹಿಂದೆ 
ರಾಜನ ಅದಧದಿಕಾರವರ್ಗವನ್ನುು ನಿಂಯೋಗವೆಂದಂ 
ಕರೆಯುತ್ತಿದ್ದರು.ರಾಜನ ಅಧಿಕಾರವರ್ಗವು ಎಪ್ಪತ್ತೆರಡು ಎಂದು 
ಒಂದು ಹಂತದಲ್ಲಿ ಭಾವಿಸಿ ಒಟ್ಟಾರೆ ಅದನ್ನು “ಬಾಹತ್ತರ 
ನಿಯೋಗ' ಎ೦ಬ ಹೆಸರಿನಿಂದ ಕಾವ್ಯಗಳು ಕರೆಯುತ್ತವೆ. 
ಅಧಿಕಾರದ ಹೊಣೆಯನ್ನು 'ಅಧಿಕಾರಸೂತ್ರ' ಎಂದು ಕರೆಯುವ 
ವಾಡಿಕೆಯಿದೆ. 


ಇಂಗ್ಲಿಷಿನ ಪ್ರಭಾವದಿಂದ ಅಧಿಕಾರ ಎಂಬ 
ಶಬ್ದನ್ನೊಳಗೊ೦ಡ ಅನೇಕ ಹೊಸ ಪದಗಳು ಹುಟ್ಟಿಕೊಂಡಿವೆ. 
ಉದಾಹರಣೆಗೆ "ಪ್ರಾಧಿಕಾರ'.ಒಂದು ವಿಷಯದ ಬಗ್ಗೆ 
ಪರಮಾಧಿಕಾರ ಹೊಂದಿರುವ ಸಂಸ್ಥೆಯೇ “ಪ್ರಾಧಿಕಾರ”; “ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರ', "ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ' 
“ಕನ್ನಡ ಪುಸ್ತಕ ಪ್ರಾಧಿಕಾರ' ಇಂತಹವು.ಹಾಗೆಯೇ ಇಂಗ್ಲಿಷಿನ 
ಎಕ್ಸ್‌-ಅಫಿಷಿಯೊ ಎ೦ಬ ಮಾತಿಗೆ ಸಂವಾದಿಯಾಗಿ ಕನ್ನಡದಲ್ಲಿ 
“ಅಧಿಕಾರನಿಮಿತ್ತ' ಎಂದೋ, “ಪದನಿಮಿತ್ತ' ಎಂದೋ ಬಳಸುವ 
ರೂಢಿ ಬಂದಿದೆ. ಬ್ಯೂರೋಕ್ರಸಿ ಎಂಬುದಕ್ಕೆ “ಅಧಿಕಾರಶಾಹಿ” 
ಎಂಬ ಪದ ಬಂದಿದೆ. ಅಧಿಕಾರ ಇರುವವನೇ "ಅಧಿಕಾರಿ'. 


Honganasu 


November 2015 


- ಡಾ.ಪಿ.ವಿ ನಾರಾಯಣ 
ಅನ್ನ: ಈ ಶಬ್ದವು ಸಂಸ್ಕೃತಮೂಲದ್ದು, ಆಹಾರ ಎಂಬ 
ಅರ್ಥವುಳ್ಳದ್ದು. “ಅನ್ನಾದ್ಭವ೦ತಿ ಭೂತಾನಿ ಪರ್ಜನ್ಯಾತ್‌ 
ಅನ್ನಸ'೦ಬ'ವಃ” ಎಂಬ ಬ'ಗವದ್ಗೀತೆಂತು ಮಾತು 
ಸುಪಸಿದ್ದವಾದುದು.ರನ್ನನ “ಅಜಿತಪುರಾಣ'ದಲ್ಲಿ ಈ ಅರ್ಥದ 
ಪ್ರಯೋಗವಿದೆ (“ಉನ್ನತಕುಕ್ಕುಟೇಶ್ವರ ಜಿನೇಶ್ವರನ೦ ಜಿನಭಕ್ತೆ 
ಪೋಗಿ ಕಾಣ್ಣನ್ನೆಗಂ ಅನ್ನಮಂ ಬಿಸುಟು”). ಊಟದ ಮನೆಯನ್ನು 
ಕಾವ್ಯಗಳು "ಅನ್ನವಾಸ' ಎನ್ನುತ್ತವೆ (“ಅನ್ನವಾಸದ 
ಓಲಗದೊಳಿರ್ದನಾ ಹರಿಗಂ” 0 "ಪಂಪಭಾರತ”).ಇದಕ್ಕೆ 
“ಅನ್ನವಾಸಕ' ಎಂಬ ಹೆಸರೂ ಇದೆ.“ಅನ್ನದಾನಕ್ಕಿಂತ ಇನ್ನು 
ದಾನವು” ಇಲ್ಲ ಎ೦ಬ ಸರ್ವಜ್ಞನ ಮಾತಿನಂತೆ ಆಹಾರದಾನವು 
ಅತ್ಯ೦ತ ಶ್ರೇಷ್ಠ ಕಾಂರ್ಕ್ಯು ಎನ್ನಿಸಿಕೊಂಡಿದೆ.ಇದನ್ನೇ 
“ಅನ್ನದಾಸೋಹ' ಎ೦ದು ವಚನಕಾರರು ಕರೆಯುವುದು.ಅನ್ನದಾನ 
ಮಾಡುವವನೇ "ಅನ್ನದಾನಿ'.ಉಚಿತ ಆಹಾರ ನೀಡುವ 
ತಾಣಗಳನ್ನು "ಅನ್ನಸತ್ರ' "ಅನ್ನಛತ್ರ' ಮು೦ತಾದ ಮಾತುಗಳಿಂದ 
ಕರೆಯುತ್ತಿದ್ದರು.ಮಗುವಿಗೆ ಗಟ್ಟಿ ಆಹಾರ ನೀಡುವ "ಅನ್ನಪ್ರಾಶನ' 
ಅಥವಾ “ಅನ್ನಮುಹೂರ್ತ' ಹದಿನಾರು ಸಂಸ್ಕಾರಗಳಲ್ಲಿ ಒಂದು. 
“ನಾವಾ ಸುತಂಗೆ ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ 
ಉಪನಯನಾದಿ ಕ್ರಿಯೆಗಳಂ ಮಾಡಿ” ಎ೦ಬುದು ದುರ್ಗಸಿಂಹನ 
“ಪಂಚತಂತ್ರ'ದ ಸಾಲು. 


ಅನ್ನ ಎಂಬುದರ ಅರ್ಥ ಸಂಕುಚಿತಗೊಂಡು 
ಬೇಯಿಸಿದ ಅಕ್ಕಿ ಎಂಬರ್ಥವನ್ನೂ ಪಡೆಯುತ್ತದೆ.ತುಳಸಿ ಮತ್ತು 
ಮಾದಲದ ಎಲೆಗಳ ಕಷಾಯ ಅಥವಾ ಗೋವನ ತಿಗುಡಿನ 
ಬೂದಿಕದಡಿದ ನೀರಿನ ತಿಳಿಯ ಎಸರಿನಲ್ಲಿ ಮಾಡಿದ ಅನ್ನವು 
ಹಲವು ದಿನ ಕೆಡದೆ ಇರುತ್ತದೆ ಎಂದು ಕ್ರಿಶ. 1025 ರ 
ಚಾವುಂಡರಾಯನ “ಲೋಕೋಪಕಾರಂ' ಹೇಳುತ್ತದೆ. 


ತನಗೆ ತಿನ್ನಲು ಬೇಕಾದಷ್ಟಿದೆ ಎಂಬ ಅಹಂಕಾರವೇ 
"ಅನ್ನಮದ'; “ಅನ್ನಮದ ಅರ್ಥಮದ ಅಖಿಲ ವೈಭವದ 
ಮದ” ಮುಂತಾದವುಗಳ ಪ್ರಸ್ತಾಪ ಪುರಂದರದಾಸರ ಒಂದು 
ಹಾಡಿನಲ್ಲಿದೆ. ಬಿರಿಯ ಉಂಡಮೇಲೆ ಉಂಟಾಗುವ ಆಲಸ್ಯವನ್ನೂ 
ಈ ಪದದಿಂದಲೇ ಸೂಚಿಸುತ್ತಾರೆ.ತನ್ನನ್ನು ಸಲಹಿದವನ ಬಗ್ಗೆ 
ಇರಿಸಿಕೊಳ್ಳುವ ಉಪಕಾರದ ಭಾವವೇ “ಅನ್ನದ ಯಣ. 
“ಅನ್ನಮಯ' ಎಂಬುದು ಪಂಚಕೋಶಗಳಲ್ಲಿ ಒಂದು, ಸ್ಥೂಲ 
ದೇಹವನ್ನು ಸಂಕೇತಿಸವಂಥದು 


Vol. 02 Issue 08 


RNI: KARKAN / 2015/64049 Post office Registration No.RNP/KA/BGS/2229/2015-2017 
Office of Posting: Bangalore PSO, Bangalore 560026 Price ‘Annual Subscription Rs. 20/- Date of Posting : 30-11-2015 


ಹಾ ಫೂಟ 2015 ಅಕ್ಟೋಬರ್‌ ತಿಂಗಳಿನಲ್ಲಿ 
ಇತಿಹಾಸ ಸಂಸ್ಕೃತಿ ಶ್ರೀ ಪ್ರಶಸ್ತಿ (20ರ ವರೆಗೆ) ಹಸ್ತಪ್ರತಿ ವಿಭಾಗದಲ್ಲಿ 
ಬಿ.ಎಂ.ಶ್ರೀ ಸ್ಮಾರಕ ಕೈಗೊಂಡ ಕಾರ್ಯಗಳ ವರದಿ 


ಪ್ರತಿಷ್ಠಾನದಕಾರ್ಯಾಕಾರಿ ಸಮಿತಿ 
ಸ್‌ದ್‌ಸ್‌ರಾದ'ಪ್ರ್‌ಸಿದ್ದ ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗವು 


ಇಂ 
ಇತಿಹಾಸಕಾರರೂ ಮತ್ತು | [ಸತತವಾಗಿ ಕಾರ್ಯನಿರತವಾಗಿರುತದೆ. ನಮಲಿರುವ ಅಪಾರ 
ಸಂಶೋದ'ಕರೂ ಆದ ಮು ಆರು 


ಡಾ|ಎಂ.ಜಿ.ನಾಗರಾಜ್‌ರವರಿಗೆ ಸಂಖ್ಯೆಯ ಹಸ್ತಪ್ರತಿಗಳಿಗೆ ಸಂಬಂಧಿಸಿದಂತೆ ಹಲವಾರು 
2015ಸಾಲಿನ “ಇತಿಹಾಸ ಸಂಸ್ಕೃತಿ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು 


೩ ಶೀ” ಎಂಬ ವಿಶಿಷ್ಟ ಪಶಸ್ತಿಯನ್ನು | | ಬರಲಾಗುತ್ತಿದೆ. 2015ರ ಅಕ್ಟೋಬರ್‌ ತಿಂಗಳಿನಲ್ಲಿ 3 


ಮ 
ಇತಿಹಾಸ ಅಕಾದೆಮಿಯ 29ನೇ | | ಗ್ರಂಥಗಳ ಶುಷ್ಕ ಶುದ್ದೀಕರಣ, 4 ಗ್ರಂಥಗಳಿಗೆ ತೈಲ ಲೇಪನ 
ವಾರ್ಷಿಕ ಸಮ್ಮೇಳನದಲ್ಲಿ , ದಿನಾಂಕ 29ಅಕ್ಟೋಬರ್‌ 2015ರಂದು ಇ 


ಮಂಡ್ಯದಲ್ಲಿ ಪ್ರದಾನ ಮಾಡಲಾಗುವುದು. ಬೈಸಾನಿ ರುಕ್ಮಣಮ್ಮ | [ನತ್ತು ಮಸಿ ಲೇಪನ, 6 ಗ್ರಂಥಗಳಲ್ಲಿ ಪತ್ರಗಳ 
ರತ್ನಂಶೆಟ್ಟಿ ಸ್ಮರಣಾರ್ಥ ನೀಡುವ ಈ ಪ್ರಶಸ್ತಿಯು ನಗದು ಒಂದು ಮರುಜೋಡಣೆ ಮುತ್ತು ಸ್ಕಾನ್‌ ವರಾಡಲು 
ಲಕ್ಷ ರೂಪಾಯಿಗಳನ್ನೊಳಗೊಂಡಿದೆ. ತಮ್ಮ 85ನೇ ವಯಸ್ಸಿನಲ್ಲಿ ಸಿದ್ಧಪಡಿಸಿರುವುದು, 8 ಗ್ರಂಥಗಳಿಗೆ ಸೂಚಿಗಳನ್ನು 
ಈ ಪ್ರಶಸ್ತಿಯನ್ನು ಸ್ತೀಕರಿಸುತ್ತಿರವ ಡಾ.ಎಂ.ಜಿ ನಾಗರಾಜ್‌ರವರಿಗೆ, | | ತಯಾರಿಸಿರುವುದು. 6 ಗಂಥಗಳಿಗೆ ಅಟ್ಟೆ ಕಟ್ಟರುವುದು. 
ಬಿ.ಎಂ.ಶ್ರೀ ಸ್ಮಾರಕ ಪತಿಷ್ಠಾನದ ಸಮಸ್ತ ಬಳಗ ಹೃತ್ಪೂರ್ಪಕ ಬತತ ಬಕ pa 
ಅಭಿನಂದನೆಗಳನ್ನು ಅರ್ಪಿಸುತ್ತದೆ. ER | 


ಕೋರಿಕೆ 


ಹೊ೦ದನಸು ಯಶಸ್ಸಿಯಾದಲು ನಿಮ್ಮ ಆಶೀರ್ವಾದ, ಬೆಂಬಲ ಹಾದೂ ಸಹಕಾದದಕು ನಮದೆ 
ಅದತ್ಯವಾದುತ್ತವೆ. ಈ ಮಾಸಿಕದ ವಾರ್ಷಿಕ ಚಂದಾ ಹಣ ಕೇವಲ ದೂ. 2೦/ - ಅಗಿದ್ದು 
ಐದು ವರ್ಷಗಳ ಚಂದಾ ಹಣ ರೂ. 100/- ಮಾತ್ರ. 


ನೀವುಗಳು ಈ ಮಾಸಿಕಕ್ಷೆ ಚ೦ದಾದಾರರಾದಲು ಕೋರುತ್ತೇವೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 °C’ 
Main, 6th Block, Rajajinagar, Bangalore 10. and published at BMSRI SMARAKA PRATISHTANA, 
3% Main Road, NR Colony, Bangalore - 560019 Editor : B.R.Ravindranath 


ತೆರೆದ-ಅಂಚೆ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


November 2015 Honganasu 


Vol. 02 Issue 08 


